ಅರ್ಥವನ್ನು ಊಹಿಸುವಲ್ಲಿ ವಾಕ್ಕ-ಮಟ್ಟಿದ-ಔಪಚಾರಿಕ 
ರೂಪಷರೇಷೆಯನ್ನು ಅಳವಡಿಸಿಕೊಲ್ಸವುದನ್ನು 
ಬೋಧಿಸುವುದರ ಪರಿಣಾಮ 


-ಲಕ ಣಮಣರಾವ್‌ ಪಿನ್ನಿಂಟಿ 


ಪೀಠಿಕೆ 

ಓದುವಾಗ ಓರ್ವ ವಿದ್ಯಾರ್ಥಿಯು ತನಗೆ ಪರಿಚಿತವಲ್ಲದ ಪದವನ್ನು 
ಎದುರುಗೊಂಡಾಗ, ಅದರ ಅರ್ಥವನ್ನು ತಿಳಿದುಕೊಳ್ಳಲು ತನ್ನ ಶಿಕ್ಷಕ ಅಥವಾ 
ಸ್ನೇಹಿತ ಅಥವಾ ನಿಘಂಟಿನ ಮೊರೆ ಹೋಗುವುದು ಸಹಜ. ಆದಾಗ್ಯೂ, 
ಸ್ನೇಹಿತ/ಶಿಕಕ ಅಥವಾ ವಿಘಂಟು ಯಾವಾಗಲೂ ಲಭ್ಯವಿರುವುದಿಲ್ಲ. 
ಒಂದೊಮ್ಮೆ ನಿಘಂಟು ಲಭ್ಯವಿದ್ದರೂ ಸಹ ಅದನ್ನು ಬಳಸುವಾಗ ಓದುಗರ 


ಆಲೋಚನಾ ಪ್ರಕ್ರಿಯೆಗೆ ಅಡ್ಡಿಯಾಗುವುದಲ್ಲದೇ ಓದುವ ವೇಗವನ್ನು ಸಹ 
ಕುಗ್ಲಿಸಬೇಕಾಗುತ್ತದೆ. “ನಿಘಂಟಿನ್ನು ಉಲ್ಲೇಖಿಸುವ ವಿರಂತರ ಹುಡುಕಾಟದ 


ಅಗತ್ಯತೆಯು ಪರಿಣಾಮಕಾರಿ ಓದುವಿಕೆಯನ್ನು ತು೦ಬಾ ಕಷ್ಟಕರವಾಗಿಸುತ್ತದೆ 
ಮತ್ತು ಪರಿಣಾಮಕಾರಿ ಓದುಗನು ಸಂದರ್ಬೋಚಿತವಾಗಿ ಅರ್ಥವನ್ನು 
ಊಹಿಸುವ ಮೂಲಕ ಈ ಸಾಂದರ್ಭಿಕ ಅಡಚಣೆಗಳನ್ನು ನಿಭಾಯಿಸಬಹುದು 


೨» 


ಎಂಬ ನಟ್ಕಾಲ್‌ರ ವಾದ ಸಮಂಜಸವಾಗಿದೆ (೧೯೯೬, ಪು.೬೯). ಆದ್ದರಿ೦ದ, 
ಪರಿಚಿತವಲ್ಲದ ಪದಗಳ ಅರ್ಥವನ್ನು ಊಹಿಸುವ ಸಾಮರ್ಥ್ಯವು. ವಿಶೇಷವಾಗಿ 
ದ್ವಿತೀಯ ಭಾಷಾ ವಿದ್ಯಾರ್ಥಿಗಳಿಗೆ, ಪರಿಣಾಮಕಾರಿಯಾಗಿ ಒದಿ 
ಗುಹಿಸಿಕೊಳ್ಳವಲ್ಲಿ ಪ್ರಮುಖ ಅಂಶವಾಗಿದೆ. ಅಂತೆಯೇ; ವಿದ್ಯಾರ್ಥಿಗಳಿಗೆ 
ನಿಘಂಟಿನ ಅಥವಾ ಮಾಹಿತಿದಾರರ ಸಹಾಯವಿಲ್ಲದೆ ಸ್ವತಂತ್ರವಾಗಿ 
ಸಂದರ್ಭದಿಂದಲೇ ಅರ್ಥವನ್ನು ಊಹಿಸುವ ಸಾಮರ್ಥ್ಯವನ್ನು 
ಬೆಳೆಸಿಕೊಳ್ಳುವಂತೆ ನಟ್ಕಾಲ್‌ (೧೯೯೬) ಕರೆ ಬೀಡುತಾರೆ. ದ್ವಿತೀಯ ಬಾಷಾ 


ವಿದ್ಯಾರ್ಥಿಗಳಿಗಾಗಿ ಸಂದರ್ಭದಿಂದ ಅರ್ಥವನ್ನು ಊಹಿಸಲು ಪೂರಕವಾಗುವ 
ನಿರ್ದಿಷ್ಟ ತರಬೇತಿ ಕಾರ್ಯಕ್ರಮವು ಹೊಂದಿರಬೇಕಾದ ಎರಡು 
ಉದ್ದೇಶಗಳನ್ನು ಅವರು ಪಟ್ಟೆಮಾಡುತ್ತಾರೆ (ಪು. ೭೦): 

1. ಪರಿಚಿತವಲ್ಲದ ಪದಗಳನ್ನು ನಿಘಂಟಿನ ಅಥವಾ ಅನ್ಯರ 
ಸಹಾಯವಿಲ್ಲದೆಯೂ ಅರ್ಥಮಾಡಿಕೂಳ್ಳಬಹುದು ಎಂದು ತೋರಿಸಲು. 


ಹಕೆ೦ದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಇದು ಸಾಧ್ಯ ಎಂದು ತಿಳಿದಿರುವುದಿಲ್ಲ. 


2 ಪರಿಚಿತವಲ್ಲದ ಪದಗಳ ಕುರಿತು ವಿದ್ಯಾರ್ಥಿಗಳು ನಕಾರಾತ್ಮಕ 
ಮನೋಭಾವದ (“ಸಹಾಯ ಮಾಡಿ! ನನಗೆ ವಿಘಂಟು ಬೇಕು” ) ಬದಲು 
ಸಕಾರಾತ್ಮಕ ಮನೋಭಾವವನ್ನು (“ನಾಮು ಪ್ರಯತ್ನಿಸಿದರೆ 
ಅರ್ಥಮಾಡಿಕೊಳ್ಳಬಲ್ಲೆ” ) ಅಳವಡಿಸಿಕೊಳ್ಳವಂತೆ ಪ್ರೋತ್ಸಾಯಿಸುವುದು. 

ಭಾಷೆಯನ್ನು ಕಲಿಯುವವರ ಹಿನ್ನೆಲೆ ಜ್ಞಾನವು ಪರಿಚಿತವಲ್ಲದ ಪದಗಳ 
ಊಹಾತ್ಮಕ ಅರ್ಥವನ್ನು ಗ್ರಹಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತದೆ. ಹಿನ್ನೆಲೆ 
ಜ್ಞಾನವು “ಊಹಿಸುವಿಕೆ' ಹಾಗೂ "ಅಂದಾಜಿಸುವಿಕೆ' ಗಳ ನಡುವಿನ 
ವ್ಯತ್ಯಾಸವನ್ನು ಗುರುತಿಸುವಲ್ಲಿ ಪ್ರಮುಖ ಪಾತ್ರವನ್ನು ಮಹಿಸುತದೆ. 
ಕೇಂ೦ಬಿಡ್ಡ್‌ ಅಡ್ವಾನ್ನ್‌ ಲರ್ನರ್ಸ್‌ ಡಿಕ್ಷನರಿಯ ಪ್ರಕಾರ, ಊಹಿಸುವಿಕೆಯು 
“ನಿಮ್ಮಲ್ಲಿರುವ ಮಾಹಿತಿಯ ಆಧಾರದ ಮೇಲೆ ಒಂದು ವಿಷಯವು ಸತ್ಯ ಎ೦ಬ 
ಅಭಿಪ್ರಾಯಕ್ಕ ಬರುವುದು ಅಥವಾ ಊಹೆ ಮಾಡುವುದು” . ಆದರೆ 
ಅಂದಾಜಿಸುವಿಕೆಯು “ಒಂದು ವಿರ್ದಿಷ್ಟ ಪ್ರಶ್ನೆಗೆ ಉತ್ತರವನ್ನು ಬೀಡಲು 
ನಿಮ್ಮಲ್ಲಿ ಆಧಾರಗಳಿಲ್ಲದಿರುದಾಗ, ನಿಮ್ಮ ಉತರದ ಬಗೆಗಿನ ಖಜಚಿತತೆ 
ಇಲ್ಲದೆಯೇ ಉತರ ನೀಡುವುದು” (ಒತ್ತು ಕೊಟ್ಟೆರುವುದು ನಾನು -ಲೆಿ. 
ಮೇಲಿನ ವ್ಯಾಖ್ಯಾನಗಳು. "ಊಹಿಸುವಿಕೆ' ಯು ಪರಿಚಿತವಲ್ಲದ ಪದಗಳ 


ಅರ್ಥವನ್ನು ಆತ್ಮವಿಶ್ಠಾಸದಿಂದ ಮತ್ತು ಲಭ್ಯವಿರುವ ಸಂದರ್ಭೋಚಿತ 
ಸುಳಿವುಗಳಿಂದ  ಅನುಮಾನಿಸುವುದನ್ನು ಒಳಗೊಂಡಿರುತ್ತದೆ; ಆದರೆ 


"ಅಂದಾಜಿಸುವಿಕ' ಯು ಖಚಿತತೆ ಮತ್ತು ಆತ್ಮವಿಶ್ವಾಸವಿಲ್ಲದೆ ಅರ್ಥವನ್ನು 
ಊಹಿಸುತ್ತದೆ ಎಂದು ಸೂಚಿಸುತವೆ. ಶೈಕ್ಷಣಿಕ ವಲಯಗಳಲ್ಲಿ 
"ಅಂದಾಜಿಸುವಿಕೆ' ಎಂಬ ಪದವು ಜನಪ್ರಿಯವಾಗಿದ್ದರೂ. ಎರಡೂ 
ಪ್ರಕ್ರಿಯೆಗಳಲ್ಲಿ ಹಿನ್ನೆಲೆಯ ಜ್ಞಾನದ ಪಾತ್ರವನ್ನು ಪರಿಗಣಿಸಿ ಈ 
ಅಧ್ಯಯನದಲ್ಲಿ "ಊಹಿಸುವಿಕೆ' ಯನ್ನು ಬಳಸಲಾಗಿದೆ. 

ಭಾಷೆಯ ಗ್ರಹಿಕೆಯಲ್ಲಿ ಹಿನ್ನೆಲೆ ಜ್ಞಾನದ ಪಾತ್ರವನ್ನು ಪರಿಶೀಲಿಸುವ 
ಸಿದ್ಧಾಂತವನ್ನು ರೂಪುರೇಷೆ (ಸ್ನೀಮಾ) ಸಿದ್ಧಾಂತ ಎನ್ನುತ್ತಾರೆ. ಅದರ 
ಅನುಸಾರ, ಪಠ್ಯವನ್ನು ಗುಹಿಸುವುದೆಂ೦ದರೆ “ಓದುಗರ ಹಿನ್ನೆಲೆ ಜ್ಞಾನ ಮತ್ತು 
ಪಠ್ಯದ ನಡುವಿನ ಸಂವಾದಾತ್ಮಕ ಪ್ರಕ್ರಿಯೆಯಾಗಿದೆ. ಪಠ್ಯದ ವಸ್ತುವನ್ನು 
ಸಮರ್ಥವಾಗಿ ಗ್ರಹಿಸಲು ಅದನ್ನು ತಮ್ಮ ಸ್ವಂತ ಜ್ಞಾನದೊಂದಿಗೆ 
ಸಂಬಂಧೀಕರಿಸುವ ಸಾಮರ್ಥ್ಯದ ಅಗತ್ಯವಿದೆ” (ಕ್ಯಾರೆಲ್‌ ಮತ್ತು 
ಐಸ್ಥರ್‌ಹೋಲ್ತ್‌, ೧೯೮೩ ಪು. ೫೫೬-೫೫ವ). ವಿಷಯದ ರೂಪುರೇಷೆ 
(ಕಾಂಟೆಂಟ್‌ ಸ್ಮೀಮಾಟಾ) ಮತ್ತು ಔಪಚಾರಿಕ ರೂಪುರೇಷೆಗಳ (ಫಾರ್ಮಲ್‌ 
ಸ್ಮೀಮಾಟಾ) ನಡುವೆ ವ್ಯತ್ಯಾಸವನ್ನು ಮಾಡಲಾಗಿದೆ (ಕ್ಯಾರೆಲ್‌ ಮತ್ತು 
ಐಸ್ನರ್‌ಹೋಲ್ಡ್‌, ೧೯೮೩). ಎವಿಷಯದ ರೂಪುರೇಷೆಯ ಪಠ್ಯ ವಿಷಯಕ 
ಸಂಬಂಧಿಸಿದ ಕ್ಷೇತದ ಹಿನ್ನೆಲೆ ಜ್ಞಾನವನ್ನು ಸೂಚಿಸುತ್ತದೆ. ಉದಾಹರಣೆಗೆ, 
ಜಾನ್‌ ಎಮಿಲ್ಧನ್‌ನ “ಪ್ಯಾರಡೈಸ್‌ ಲಾಸ್ಟ್‌' ನಂತಹ ಧಾರ್ಮಿಕತೆಯಿಂದ 
ತುಂಬಿದ ಸಾಹಿತ್ಯಿಕ ಪಠ್ಯವನ್ನು ಓದುವುದರಿಂದ ಒಬ್ಬ ಓದುಗನು ಎಷ್ಟು 
ಅರ್ಥ ಮಾಡಿಕೂಳ್ಳುತಾನೆ ಮತ್ತು ಆನಂದವನ್ನು ಪಡೆಯುತಾನೆ ಎಂಬುದಕ್ಕ 
ಅವನ ಧರ್ಮದ ಜ್ಞಾನವು ಗಮನಾರ್ಹವಾಗಿ ನಿರ್ಣಯಕವಾಗುತ್ತದೆ. 


ಔಪಚಾರಿಕ ರೂಪುರೇಷೆಯ ವಿವಿಧ ರೀತಿಯ ಪಠ್ಯ ಮತ್ತು ಅವುಗಳಲ್ಲಿ 
ಬಳಸುವ ವಿಬಿನ್ನ ಸಂಕಥನ ಗುರುತುಗಳ ಔಪಚಾರಿಕ ಸಾಂಸ್ಥಿಕ ರಚನೆಗಳ 
ಹಿನ್ನೆಲೆ ಜ್ಞಾನವನ್ನು ಸೂಚಿಸುತದೆ. ಉದಾಹರಣೆಗೆ, ಹಿಂದಿನ 
ಸಂಶೋಧನೆಯ ಐದು ರೀತಿಯ ಸಂಕಥನ ರಚನೆಗಳನ್ನು ಗುರುತಿಸಿದೆ: 
ಸಂಗಹಣೆ, ವಿವರಣೆ, ಕಾರ್ಯಕಾರಣ. ಸಮಸ್ಯ/ಪರಿಹಾರ ಮತ್ತು ತುಲನೆ 
(ಮೇಯರ್‌ ಮತ್ತು ಪ್ರೀಡಲ್‌, ೧೯೮೪). ಪ್ರತಿಯೊಂದು ಸಂಕಥನದ 
ಸಂರಚನೆಯು ವಿಶಿಷ್ಟ ಉದ್ದೇಶ ಮತ್ತು ವಾಕ್ಟಾತುರ್ಯದ ಸಂಘಟನಾ 
ನಿರ್ಮಾಣವನ್ನು (ರೆಟೋರಿಕಲ್‌ ಆರ್ಗನೈಸೇಶನಲ್‌ ಕನ್ಸ್ಟ್ಯಕನ್‌) ಹೊಂದಿದೆ. 
ಬೋಧನೆಯ ದೃಷ್ಠಿಕೋನದಿಂದ, ವಿದ್ಯಾರ್ಥಿಗಳ ಔಪಚಾರಿಕ 
ರೂಪುರೇಷೆಯನ್ನು ತರಗತಿಯಲ್ಲಿ ಪ್ರಾಯೋಗಿಕವಾಗಿ ವರ್ಧಿಸಬಹುದು. ಆದರೆ 
ವಿಷಯ ರೂಪುರೇಷೆಯನ್ನು ಹಾಗೆ ವರ್ಧಿಸಲು ಸಾಧ್ಯವಿಲ್ಲ. ಕ್ಕಾರೆಲ್‌ 
(೧೯೮೫) ಗ್ರಹಿಕೆಯ ಮೇಲೆ ವಾಕ್ಟಾತುರ್ಯದ ಸಂಘಟನೆಯನ್ನು ಬೋಧಿಸುವ 
ಪರಿಣಾಮವನ್ನು ಪರಿಶೀಲಿಸಿ ಆಶಾವಾದಿ ಫಲಿತಾಂಶಗಳನ್ನು 
ಕಂಡುಕೊಂಡರಾದರೂ ಹೆಚ್ಚಿನ ಸಂಶೋಧನೆಯು ಪಠ್ಯದ ಮಟ್ಟಿದಲ್ಲಿ 
ಗುಹಿಕೌಯ ಮೇಲೆ ಔಪಚಾರಿಕ ರೂಪುರೇಷೆಯ ಪರಿಣಾಮವನ್ನು 
ಪರೀಕ್ಲ್ಷಿಸುವುದರ ಮೇಲೆ ಕೇಂದ್ರೀಕೃತವಾಗಿತ್ತು. ಲೀ ಅವರು (೧೯೮೮) 
ಪ್ರತ್ಯೇಕವಾದ, ಬಿಡಿ ರೂಪದಲ್ಲಿರುವ ಶಬ್ದಾರ್ಥದ ವಾಕ್ಯಗಳ ಮೇಲೆ ನಡೆಸಿದ 
ಪ್ರಯೋಗವು ವಾಕ್ಯ-ಮಟ್ಟಿದ ರೂಪುರೇಷೆಗೆ ಸಂಬಂಧಿಸಿದಂತೆ ಇರುವುದರಿಂದ 
ಈ ಅಧ್ಯಯನಕ್ಕೆ ಅದು ವಿಶೇಷವಾಗಿ ಸಂಬಂಧಿತವಾಗಿವೆ. ಲೀ (೧೯೮೮) 
ಸುಳಿವು - ಪರ್ಯಾಪ್ತ ವಾಕ್ಯಗಳನ್ನು ಪಡೆದ ವಿದ್ಯಾರ್ಥಿಗಳು ಪರಿಚಿತವಲ್ಲದ 
ಪದಗಳ ಅರ್ಥವನ್ನು ಊಹಿಸುವ ಮತ್ತು ನೆನಪಿಟ್ಟುಕೊಳ್ಳವ ಕೆಲಸದಲ್ಲಿ 
ಗಣನೀಯವಾಗಿ ಉತ್ತಮವಾಗಿ ಸಾಧನೆ ತೋರಿದ್ದಾರೆ ಎಂದು ಕಂಡುಹಿಡಿದರು. 


ಆದರೆ ಸುಳಿವು-ಅಪರ್ಯಾಪ್ಹ ವಾಕ್ಯಗಳನ್ನು ಪಡೆದ ವಿದ್ಯಾರ್ಥಿಗಳ 
ವಿಷಯದಲ್ಲಿ ಅಂಥ ಸಾಧನೆ ಕಾಣಲಿಲ್ಲ. 

ಅಧ್ಯಯನದ ಅವಶ್ಯಕತೆ 

ಲೀ ಅವರ ಅಧ್ಯಯನವು ಪ್ರಾಥಮಿಕವಾಗಿ ಯುಜಿಸಿ ಪರಿಹಾರ 
(ರೆಮಿಡಿಯಲ್‌) ಇಂಗ್ಲಿಷ್‌ ಕಾರ್ಯಕ್ರಮದ ತರಗತಿಗಳಿಗೆ ಹಾಜರಾಗುತ್ತಿದ್ದ 
ಕಲಿಕಾರ್ಥಿಗಳ ಕಾರಣದಿಂದ ಅಗತ್ಯವಾಯಿತು. ಏಕೆಂದರೆ ಅವರು ತಾವು 


ಓದುವಾಗ ಎದುರಾಗುವ ಪರಿಚಿತವಲ್ಲದ ಪದಗಳೊಂದಿಗೆ ವ್ಯವಹರಿಸಲು 
ಅವರಿಗೆ ಸಹಾಯ ಮಾಡುವಂತೆ ಸಂಶೋಧಕರನ್ನು ಕೇಳಿಕೊಂಡರು. 


ಪರಿಚಿತವಲ್ಲದ ಅಂತಹ ಪದಗಳೊಂದಿಗೆ ವ್ಯವಹರಿಸುವಾಗ ಅವರು 
ಸಂದರ್ಭವನ್ನು ಗಣನೆಗೆ ತೆಗೆದುಕೊಳ್ಳತ್ತಿರಲಿಲ್ಲ ಅಥವಾ ಅವುಗಳೊಂದಿಗೆ 
ವ್ಯವಹರಿಸುವ ಬಗ್ಗೆ ಅವರಲ್ಲಿ ವಿಶ್ವಾಸವಿರಲಿಲ್ಲ ಎಂದು ಭಾವಿಸಲಾಯಿತು. 
ಓದುವಲ್ಲಿ ಆತ್ಮವಿಶ್ವಾಸವು ಬಹುಮುಖ್ಯ ಪಾತ್ರ ವಹಿಸುತದೆ. ಏಕೆಂದರೆ 
ವಿದ್ಯಾರ್ಥಿಗಳು ತಮ್ಮ ಸ್ವಂತ ಊಹೆಗಳನ್ನು ನಂಬದಿದ್ದರೆ, ಅವರು ತಮ್ಮ 
ಪ್ರಯತ್ನಗಳನ್ನು ಬಿಟ್ಟಿ ಓದುವುದನ್ನು ನಿಲ್ಲಿಸುತ್ತಾರೆ (ಮ್ಯಾಧಿಯೋಡಾಕಿಸ್‌, 
೨೦೦೯. ಮೇಲಿನ ಎರಡು ಊಹೆಗಳನ್ನು ಪರಿಗಣಿಸಿದರೆ. ಪರಿಚಿತವಲ್ಲದ 
ಪದಗಳ ಅರ್ಥವನ್ನು ಸಂದರ್ಭದಿಂದಲೇ ಊಹಿಸುವ ಸಾಮರ್ಥ್ಯವನ್ನು 
ಅಭಿವೃದ್ಧಿಪಡಿಸಲು ಮತ್ತು ಹಾಗೆ ಮಾಡುವುದಕ್ಕೆ ಅವರ ವಿಶ್ವಾಸವನ್ನು 
ಬೆಳೆಸಲು. ವಾಕ್ಯ-ಮಟ್ಟಿದ ಔಪಚಾರಿಕ ರೂಪುರೇಷೆಯ ಬಗ್ಗೆ ಕಲಿಕಾರ್ಥಿಗಳ 
ಅರಿವನ್ನು ಹೆಚ್ಚಿಸುವ ರೀತಿಯಲ್ಲಿ ಒಂದು ಕಾರ್ಯಯೋಜನೆಯನ್ನು 
ವಿನ್ಯಾಸಗೊಳಿಸಲಾಗಿದೆ. ಪ್ರಾಯೋಗಿಕ ಅಗತ್ಯಕ್ಕ ತಕ್ಕಂತೆ, ಸೈದ್ಧಾಂತಿಕ 
ತಾರ್ಕಿಕತೆಯನ್ನು ಲೀ ಅವರ ಅಧ್ಯಯನ (೧೯೮೮) ಮತ್ತು ರೂಪುರೇಷೆ 


ಸಿದ್ಧಾಂತ (ಕ್ಯಾರೆಲ್‌ ಮತ್ತು ಇಐಸ್ಪರ್‌ಹೋಲ್‌, ೧೯೮೩ ಒದಗಿಸಿದೆ. 


ಸಂದರ್ಭದಿಂದಲೇ ಪರಿಚಿತಬಿಲ್ಲದ ಪದಗಳ ಅರ್ಥವನ್ನು ಊಹಿಸುವ ವಾಕ್ಯ- 
ಮಟ್ಟದ ಔಪಚಾರಿಕ ರೂಪುರೇಷೆಯ ಪರಿಣಾಮಗಳ ಮೇಲೆ ಹೆಚ್ಚಿನ 
ಸಂಶೋಧನೆಗಳನ್ನು ನಡೆಸಲಾಗಿಲ್ಲ ಆದ್ದರಿಂದ ಪ್ರಸ್ತುತ ಅಧ್ಯಯನವು 
ಸಂಶೋಧನೆಯ ಆ ಅಂತರವನ್ನು ತುಂಬುತ್ತದೆ. 


ವೈಧಾನಿಕತೆ 

ಉದ್ದೇಶಗಳು: 

೧. ಕಲಿಕಾರ್ಥಿಗಳು (ಭಾಗಸ್ಮರು) ಪರಿಚಿತವಿಲ್ಲದ ಪದಗಳನ್ನು ಕಂಡಾಗ 
ಸಂದರ್ಭವನ್ನು ಬಳಸುತ್ತಿದ್ದರೇ ಎಂಬುದನ್ನು ಕಂಡುಹಿಡಿಯುವುದು. 


೨. ಪರಿಚಿತವಲ್ಲದ ಪದಗಳ ಅರ್ಥವನ್ನು ಸಂದರ್ಭೋಚಿತವಾಗಿ 


ಊಹಿಸುವ ಸಾಮರ್ಥ್ಯ ಮತ್ತು ಹಾಗೆ ಮಾಡುವಲ್ಲಿ ಅವರ ಆತ್ಮವಿಶ್ವಾಸವನ್ನು 
ಬೆಳೆಸಲು. ವಾಕ್ಯ-ಮಟ್ಟದ ಔಪಚಾರಿಕ ರೂಪುರೇಷೆಯ ಬಗ್ಗೆ ಬಾಗಸ್ಮರಲ್ಲಿ 
ಅರಿವನ್ನು ಹೆಚ್ಚಿಸುವ ಪರಿಣಾಮವನ್ನು ಅಧ್ಯಯನ ಮಾಡುವುದು. 


ವಿಧಾನ: 


ಎಲ್ಲಾ ಭಾಗಸ್ನರನ್ನು ಮೊದಲು ಪೂರ್ಪ-ಪರೀಕ್ಲೆಗೆ ಒಳಪಡಿಸಲಾಯಿತು. 
ನಂತರ ಕಾರ್ಯಯೋಜನೆ (ಹಸಕ್ಲೇಪುಯಲ್ಲಿ ಬಾಗಿಗಳಾದರು. 
ತದನಂತರದಲ್ಲಿ ಅವರನ್ನು ಇನ್ನೊ೦ದು ಪರೀಕ್ಲೆಗೆ ಒಳಪಡಿಸಲಾಯಿತು. 


ಸಂಶೋಧನಾರ್ಥಿಗಳು: 


ಎಲ್ಲಾ ಏಳು ಭಬಾಗಸ್ಮ್ಥರು ಪುರುಷ ವಿದ್ಯಾರ್ಥಿಗಳಾಗಿದ್ದು (೨೧ ರಿಂದ ೨೬ ವರ್ಷ 
ವಯಸ್ಸಿನವರು) ಹೈದರಾಬಾದ್‌ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತರ 
ಕಾರ್ಯಕ್ರಮಗಳನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಅವರೆಲ್ಲರೂ ತಮ್ಮ 


ಇಂಗ್ಲಿಷ್‌ ಭಾಷಾ ಕೌಶಲ್ಯವನ್ನು ಸುಧಾರಿಸಿಕೊಳ್ಳಲು ಯುಜಿಸಿ ಪರಿಹಾರ 


ಇಂಗ್ಲಿಷ್‌ ಕಾರ್ಯಕ್ರಮಕ್ಕ ಪ್ರವೇಶ ಪಡೆದಿದ್ದರು. 
ಸಾಮಗಿಿಗಳು: 


೧. ಪೂರ್ವ ಪರೀಕ್ಷ ಮತ್ತು ತದನಂತರದ ಪರೀಕ್ಲೆಗಳಿಗೆ ಊಹನಾತ 
ಸಾಮರ್ಥ್ಯದ ಪರೀಕ್ಷಯನ್ನು ರಚಿಸಲಾಯಿತು. ಪರೀಕ್ಷಯ ಹತ್ತು 
ಅಂಶಗಳನ್ನು ಒಳಗೊಂಡಿತ್ತು. ಪ್ರತಿ ಅಂಶದಲ್ಲೂ, ಸಂಶೋಧನಾರ್ಥಿಗಳಿಗೆ 
ಒಂದು ಅಭಿವ್ಯಕ್ತಿಯನ್ನು ದಪ್ಪಕ್ಷರಗಳಲ್ಲಿ ತೋರಿಸಿ ಸಂದರ್ಭೋಚಿತವಾಗಿ 
ಅದರ ಅರ್ಥವನ್ನು ಊಹಿಸುವಂತೆ ಕೇಳಲಾಯಿತು. ಭಾಗಸ್ಮರುಗಳನ್ನು ಈ 
ಕೆಳಗಿನಂತೆ ಕೇಳಲಾಯಿತು: ಎ. ಅವರ ಊಹೆಯನ್ನು ಬರೆಯಲು, ಬಿ. ಅವರ 
ಊಹೆಯ ಬಗೆಗಿನ ಅವರ ಆತ್ಮವಿಶ್ಠಾಸದ ಮಟ್ಟಿವನ್ನು ಶೇಕಡಾವಾರು 
ಪರಿಭಾಷೆಯಲ್ಲಿ ಸೂಚಿಸಲು. ಮತ್ತು ಸಿ. ಅವರ ಊಹೆಯ ಹಿಂದಿನ 
ತಾರ್ಕಿಕತೆಯನ್ನು ವಿವರಿಸಲು. ೨. ವಾಕ್ಯ-ಮಟ್ಟಿದ-ಔಪಚಾರಿಕ 
ರೂಪುರೇಷೆಯ ಬಗ್ಗೆ ಸಂಶೋಧನಾರ್ಥಿಗಳ ಅರಿವನ್ನು ಹೆಚ್ಚಿಸಲು 
ಸಂವಾದಾತಕ ಗೋಷ್ಠಿಯಲ್ಲಿ ಕಾರಣ ಮತ್ತು ಪರಿಣಾಮ. ವ್ಯತಿರಿಕತೆ ಮತ್ತು 
ಹೋಲಿಕೆಗಾಗಿ ತಲಾ ಒಂದು ವಾಕ್ಯವನ್ನು ನೀಡಲಾಗಿತ್ತು ಕೆಳಗಿನ 


ಉದಾಹರಣೆಗಳಲ್ಲಿ ಅಡಿಗೆರೆ ಹಾಕಿರುವುದು ಸಂಕಥನದ ಗುರುತನ್ನು 
ಸೂಚಿಸುತ್ತದೆ ಮತ್ತು ದಪ್ಪಕ್ಷರದಲ್ಲಿ ಕಾಣಿಸುತ್ತಿರುವುದು ಪರಿಚಿತವಿಲ್ಲದ 
ಪದದ ಊಹೆಯನ್ನು ಸೂಚಿಸುತದೆ: 


a Ididn't sleep well because my neighbour's dog was yelping all night. 


b. Although some old people abhor change, most of them enjoy new things and 
experiences. 


c. The land was as arid as the Sahara desert. 


ಕಾರ್ಯವಿಧಾನ: 


ಹತ್ತು-ಅಂಶಗಳ ಪರೀಕ್ಷೆಯನ್ನು ಪೂರ್ವ ಪರೀಕ್ಷಯಾಗಿ ನಡೆಸಲಾಯಿತು. 
ಪೂರ್ಪ-ಪರೀಕ್ಷಗೆ ತೆಗೆದುಕೊಂಡ ಸರಾಸರಿ ಸಮಯ ೩೩ ವಮಬಿಮಿಷಗಳು. 
ಪೂರ್ವ-ಪರೀಕ್ಷಯ ನಂತರ, ೨೦ ವಿಮಿಷಗಳ ಕಾಲ ಸಂವಾದವನ್ನು 
ನಡೆಸಲಾಯಿತು. ಮೊದಲಿಗೆ, ಬಾಗಸ್ಥರುಗಳಿಗೆ ಪರಿಚಿತವಿಲ್ಲದ ಪದಗಳು 


ಎಂದು ಭಾವಿಸಿದ್ದ ಪದಗಳ ಅರ್ಥವು ಅವರಿಗೆ ತಿಳಿದಿದೆಯೇ ಎಂದು 
ಕೇಳಲಾಯಿತು. ನಂತರ, ಪ್ರತಿ ವಾಕ್ಯವನ್ನು ಕಪು ಹಲಗೆಯ ಬರೆದು ಅಂತಹ 


ಪದಗಳನ್ನು ಊಹಿಸುವ ಕುರಿತಾದ ಚರ್ಚ್‌ಯನ್ನು ಪ್ರಾರಂಭಿಸಲಾಯಿತು. 
ಅಂತಿಮವಾಗಿ, ಕಾರ್ಯಕಾರಣ ಮತ್ತು ಪರಿಣಾಮ, ಮ್ಯತಿರಿಕತೆ ಮತ್ತು 
ಸಾಮ್ಯತೆಯನ್ನು ವ್ಯಕಪಡಿಸಲು ಬಳಸುವ ವಿಬಿನ್ನ ಸಂಕಥನ ಗುರುತುಗಳನ್ನು 
ಚರ್ಚಿಸಲಾಯಿತು. ಸಂವಾದಾತಕ ತರಗತಿಯ ವೇಳೆ ಟಿಪ್ಸಣಿಗಳನ್ನು 
ತಯಾರಿಸಿಕೂಳ್ಳದಿರುವಂತೆ ಬಾಗಸ್ನ್ಥರುಗಳನ್ನು ಕೇಳಲಾಯಿತು. ಏಕಂದರೆ 
ಪರೀಕ್ಷೆಯ ತದನಂತರದ ಸಮಯದಲ್ಲಿ ಅವರು ತಮ್ಮ ಟಿಪ್ಟಣಿಗಳ ಮೇಲೆ 
ಕಣ್ನ್ಣಾಡಿಸುವುದು ನಮಗೆ ಬೇಡವಾಗಿತ್ತು. ನಮ್ಮ ಹಸ್ತಕ್ಷೇಪದ ನಂತರ, ಮತ್ತೆ 
ಪರೀಕ್ಷೆಯನ್ನು ಮಾಡಲಾಯಿತು. ಈ ತದನಂತರದ ಪರೀಕ್ಷೆಯ ಸರಾಸರಿ 
ಸಮಯ ೨೬ ವಿಮಿಷಗಳು. ಪೂರ್ವ ಮತ್ತು ತದನಂತರದ 
ಪರೀಕ್ಲೆಗಳೆರಡರಲ್ಲೂ ಬಭಾಗಸ್ಮ್ಥರುಗಳಿಗೆ ದಪ್ಪಕ್ಷರದ ಪದಗಳಿಗೆ ತಮ್ಮ 
ಊಹನಾತ್ಮಕ ಉತ್ತರವನ್ನು ಬರೆಯಲು ಕೇಳಲಾಯಿತು. ಹಾಗೆಯೇ ಅವರ 


ಊಹೆಯ ಬಗೆಗಿನ ಅವರ ಆತ್ಮವಿಶ್ವಾಸವನ್ನು ಶೇಕಡಾವಾರು ಪರಿಭಾಷೆಯಲ್ಲಿ 
ವರದಿ ಮಾಡುವಂತೆಯೂ ಮತ್ತು ಅವರ ಹಿಂದಿನ ತರ್ಕವನ್ನು 
ವಿವರಿಸುವಂತೆಯೂ ಕೇಳಲಾಯಿತು. ಪೂರ್ಪ್ವ-ಪರೀಕ್ಷೆ., ಹಸ್ತಕ್ಷೇಪ ಮತ್ತು 


ತದನಂತರದ ಪರೀಕ್ಷೆಯ ಸಂಪೂರ್ಣ ಪ್ರಕ್ರಿಯೆಯು ಒಂದು ಗಂಟೆ ನಲವತ್ತು 
ನಿಮಿಷಗಳಲ್ಲಿ ಪೂರ್ಣಗೊಂಡಿತು. 


ವಿಶ್ಲೇಷಣೆ: 
ಬಾಗಸ್ಮರುಗಳ ಪ್ರತಿಕಿಯೆಗಳ ವಿಶ್ಲೇಷಣೆಯನ್ನು ಗುಣಾತ್ಮಕವಾಗಿ ಮತ್ತು 
ಪರಿಮಾಣಾತವಾಗಿ ನಡೆಸಲಾಯಿತು. ಪರಿಚಿತವಿಲ್ಲದ ಪದಗಳು 


ಎದುರಾದಾಗ ಅವರು ಸಂದರ್ಭವನ್ನು ಬಳಸುತ್ತಿದ್ದಾರೆಯೇ ಅಥವಾ ಇಲ್ಲವೇ 
ಎಂಬುದನ್ನು ಕಂಡುಹಿಡಿಯಲು ಗುಣಾತ್ಮಕ ವಿಶ್ಲೇಷಣೆಯನ್ನು 
ನಡೆಸಲಾಯಿತು. ಒಂದಕ್ಕಿಂತ ಹೆಚ್ಚು ಸರಿಯಾದ ಉತ್ತರಗಳಿದ್ದ ಕಾರಣ 


ಊಹೆಯ ವಿಖರತೆಯ ಮೌಲ್ಯಮಾಪನವು ಸಾಕಷ್ಟು ಸವಾಲೊಡ್ಡಿತು. 
ಮ್ಯಾಧಿಯೋಡಾಕಿಸ್‌ರ(೨೦೦೯) ಅನುಸಾರ, ಊಹೆಗಳ ವಿಖರತೆಯನ್ನು 
ಕೇವಲ "ಸರಿ' ಅಥವಾ “ತಪ್ಪು” ಎಂದು ಗುರುತಿಸುವ ಬದಲು ವಿರಂತರತೆಯ 
ಮೌಲ್ಯಮಾಪನ ಪಟ್ಟೆಯ ಮೇಲೆ ಇರಿಸಲಾಯಿತು. ವಿರಂತರತೆಯ 
ಮೌಲ್ಯಮಾಪನ ಪಟ್ಟೆಯು ಸಂಪೂರ್ಣವಾಗಿ ಬನಿಖರವಾಗಿಲ್ಲ (೦೫ ಹಂತದಿಂದ 
ಸಂಪೂರ್ಣವಾಗಿ ನಿಖರ (೧೦೦೫) ಹಂತದವರೆಗೆ ಕೂಡಿರುತ್ತದೆ. ಅವರ 


ಊಹೆಗಳ ನಿಖರತೆಯನ್ನು ಇಬ್ಬರು ಮೌಲ್ಯಮಾಪಕರಿಂದ ಮೌಲ್ಯಮಾಪನ 
ಮಾಡಿಸಲಾಯಿತು. ಇವರಲ್ಲಿ ಒಬ್ಬರು ಈ ಅಧ್ಯಯನದಿಂದ ಹೊರಗಿದ್ದ 


ಪಿಎಚ್‌ಡಿ ವಿದ್ಯಾರ್ಥಿ ಮತ್ತು ಇನ್ನೊಬ್ಬರು ಪ್ರಸ್ನುತ ಸಂಶೋಧಕರು. ಇಬ್ಬರು 
ಮೌಲ್ಯಮಾಪಕರುಗಳ ನಡುವಿನ ಪರಸ್ಪರ ಸಹ-ಸಂಬಂಧವು ಅವರಿಬ್ಬರ 
ನಡುವಿನ ವ್ಯತ್ಯಾಸವನ್ನು ಪರಿಹರಿಸಿದ ನಂತರ ೦.೯೨ ಆಗಿತ್ತು. ಪೂರ್ವ ಮತ್ತು 
ತದನಂತರದ ಪರೀಕ್ಲೆಗಳಲ್ಲಿನ ಸಾಧನೆಗಳ ನಡುವಿನ ಮ್ಯತ್ಯಾಸವನ್ನು 
ಕಂಡುಹಿಡಿಯಲು ಟೆ-ಪರೀಕ್ಷೆಯನ್ನು ನಡೆಸಲಾಯಿತು. ಬಭಾಗಸ್ಮರುಗಳ 
ಊಹೆಯ ಹಿಂದಿನ ತರ್ಕದ ಮೇಲೆ ಹಸ್ತಕ್ನೇಪವು ಯಾವ ಪರಿಣಾಮವನ್ನು 


ಬೀರಿದೆ ಎಂದು ನೋಡಲು ಪೂರ್ವ-ಪರೀಕ್ಷೆಯಲ್ಲಿ ಭಾಗಸ್ಕ್ಥರುಗಳು 
ವ್ಯಕಪಡಿಸಿದ ತರ್ಕವನ್ನು ತದನಂತರದ ಪರೀಕ್ಷೆಯಲ್ಲಿ ವ್ಯಕಪಡಿಸಿದ 
ತರ್ಕದೊಂದಿಗೆ ಹೋಲಿಸಲಾಯಿತು. 


ಫಲಿತಾಂಶಗಳು ಮತ್ತು ಚರ್ಚೆ 


ಪರಿಚಿತವಿಲ್ಲದ ಪದಗಳನ್ನು ಎದುರುಗೊಂಡಾಗ ಭಾಗಸ್ಮರುಗಳು 
ಸಂದರ್ಬೋಚಿತವಾಗಿ ಅವುಗಳನ್ನು ಬಳಸುತ್ತಿದ್ದಾರೆಯೇ ಅಥವಾ ಇಲ್ಲವೇ 
ಎಂಬುದನ್ನು ಕಂಡುಹಿಡಿಯಲು, ಪೂರ್ಪ-ಪರೀಕ್ಷೆಯ ದತ್ತಾಂಶವನ್ನು 


ಪರಿಶೀಲಿಸಲಾಯಿತು. ಭಾಗಸ್ಮರುಗಳು ಲಭ್ಯವಿರುವ ಸಂದರ್ಭೋಚಿತ 
ಸುಳಿವುಗಳನ್ನು ಬಳಸಿದುದಾಗಲೀ ಅಥವಾ ಆ ಪದಗಳ ಹಿನ್ನೆಲೆ 
(ವ್ಯತ್ಪತಿಿ ಯನ್ನು ಯಶಸ್ವಿಯಾಗಿ ಹುಡುಕುವುದಾಗಲೀ ಮಾಡಿರಲಿಲ್ಲ ಎಂದು 
ವಿಶ್ಲೇಷಣೆ ಬಹಿರಂಗಪಡಿಸಿತು. ಸರಿಯಾದ ವಿಶ್ಲೇಷಣೆ. ಉದಾಹರಣೆಗೆ, 
ಬಾಗಸ್ಥರುಗಳಲ್ಲಿ ಒಬ್ಬರಾದ $6 “ensur’ ಎಂಬ ಪದದ ಅರ್ಥವನ್ನು “pct 
ಎಂದು ತಪ್ಪಾಗಿ ಊಹಿಸಿದ್ದರು. ಈ ಊಹೆಗೆ ಅವರು ನೀಡಿದ 
ವಿವರಣೆಯೆಂದರೆ, "nsur’ ಮತ್ತು "ಲಗ! pr? ಎರಡೂ ಪದಗಳು "ಆಂಗ 
ಅನ್ನು ಸಾಮಾನ್ಯವಾಗಿ ಹೊಂದಿರುವುದರಿಂದ ಮತ್ತು “cent percent 
“perfectnes’ ಅನ್ನು ಸೂಚಿಸುವುದರಿದ, ಅವರು “ಳೇ ಎ೦ದು ಬರೆದಿದ್ದರು. 
ಇಲ್ಲಿ "ಆಣ ಮೂಲದ ಬಗೆಗಿನ ಪೂರ್ವ ಜ್ಞಾನವನ್ನು "sure" ಪದಕ್ಕೆ 
ಅನ್ವಯಿಸಲಾಗಿದೆ. ಆದರೆ ವಾಸ್ತವವಾಗಿ ಆ ಪದಮೂಲದಿಂದ ಅದು 
ಹುಟ್ಟಿಕೊ೦ಡಿಲ್ಲವಾದ್ದರಿಂದ ತಪ್ಪಾದ ಊಹೆಗೆ ಕಾರಣವಾಯಿತು. ಇನ್ನೊ೦ದು 
ಪದ "€೩stnಗess’ ಅನ್ನು ಸಹ ಹೀಗೆಯೇ "€ಂmಂstಂ ಎ೦ಬ ಮೂಲ ಪದವನ್ನು 


ಗಣನೆಗೆ ತೆಗೆದುಕೂಳ್ಳವ ಬದಲು "೩' ಎಂಬುದಕ್ಕ ಸಂಬಂಧೀಕರಿಸಿ 


ಮೂವರು ಭಾಗಸ್ಥರುಗಳು ತಪ್ಪಾಗಿ ಊಹಿಸಿದ್ದರು. ಅವರು ನೀಡಿದ 
ವಿವರಣೆಯೆಂದರೆ: "Make money’, “purpose of caning’ ಮತ್ತು “willing to carn’. 
‘earnestness’ ಪದದಲ್ಲಿ “€“ಂ' ಅನ್ನು ಒಳಗೊಂಡಿರುವುದರಿಂದ ಅವರು ಈ 
ಪದವು ಹಣವನ್ನು ಗಳಿಸುವುದಕ್ಕೆ ಸಂಬಂಧಿಸಿದೆ ಎಂದು ಭಾವಿಸಿದ್ದರು. ಈ 
ಎರಡು ಉದಾಹರಣೆಗಳು ಪರಿಚಿತವಿಲ್ಲದ ಪದಗಳ ಅರ್ಥಗಳನ್ನು ಊಹಿಸಲು 
ಬಾಗಸ್ಮರುಗಳು ಸಂದರ್ಭೋಚಿತ ವಐಿಶ್ಲೇಷಣೆಗಿಂತ ವ್ಯತ್ಪತ್ತಿ ವಿಶ್ಲೇಷಣೆಗೆ 
ಆದ್ಯತೆ ನೀಡಿರುವುದನ್ನು ಸೂಚಿಸುತ್ತವೆ. ಅವರಿಗೆ ಸಾಕಷ್ಟು ಸಂದರ್ಭೋಚಿತ 
ಸುಳಿವುಗಳು ಲಭ್ಯವಿದರೂ ಸಹ  ಭಾಗಸ್ಮರುಗಳು ಸಂದರ್ಭವನ್ನು 
ಬಳಸಿಕೊಳ್ಳುತ್ತಿಲ್ಲ ಎಂಬ ಸಂಶೋಧಕರ ಊಹೆ ಸರಿಯಾಗಿರುವಂತಿದೆ. 
ಪರಿಚಿತವಿಲ್ಲದ ಪದಗಳೊಂದಿಗೆ ವ್ಯವಹರಿಸುವಾಗ ಬಾಗಸ್ಮರುಗಳು 
ಸಂದರ್ಭವನ್ನು ಬಳಸುತ್ತಿಲ್ಲ ಎಂಬುದು ಮೇಲಿನ ಸಂಶೋಧನೆಯಿಂದ 
ನಿಜವೆಂದು ತೋರುತದೆ. ಆದ್ದರಿಂದ, ಸಂದರ್ಭೋಚಿತವಾಗಿ ಪರಿಚಿತವಿಲ್ಲದ 
ಪದಗಳ ಅರ್ಥವನ್ನು ಊಹಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವ ಸಲುವಾಗಿ 
ವಾಕ್ಯ-ಮಟ್ಟಿದ-ಬಔಪಚಾರಿಕ ರೂಪುರೇಷೆಯ ಕುರಿತು ಭಾಗಸ್ಮ್ಥರುಗಳಿಗೆ ಅರಿವು 
ಮೂಡಿಸಲು ಹಸ್ತಕ್ಷೇಪದ ಅಗತ್ಯವಿದೆ ಎಂಬುದನ್ನು ಸಮರ್ಥಿಸಬಹುದಾಗಿದೆ. 
ಪರಿಚಿತವಲ್ಲದ ಪದಗಳ ಅರ್ಥವನ್ನು ಊಹಿಸುವ ಸಾಮರ್ಥ್ಯ ಮತ್ತು ಹಾಗೆ 
ಮಾಡುವಲ್ಲಿ ಅವರ ಆತ್ಮವಿಶ್ವಾಸವನ್ನು ಬೆಳೆಸಲು. ವಾಕ್ಯ-ಮಟ್ಟಿದ 
ಔಪಚಾರಿಕ ರೂಪುರೇಷೆಯ ಬಗ್ಗೆ ಭಾಗಸ್ಮರುಗಳಲ್ಲಿ ಅರಿವನ್ನು ಹೆಚ್ಚಿಸುವ 
ಪರಿಣಾಮವನ್ನು ಪರಿಶೀಲಿಸಲು. ಅವರ ಪೂರ್ವ ಮತ್ತು ತದನಂತರದ 
ಅಂಕಗಳ ಮೇಲೆ ಟಿ-ಪರೀಕ್ಲೆಯನ್ನು ನಡೆಸಲಾಯಿತು. ಸಂವಾದಾತ್ಮಕ 
ತರಗತಿಯ ಪರಿಣಾಮವಾಗಿ ಪೂರ್ವ-ಪರೀಕ್ಲೆಗೆ ಹೋಲಿಸಿದರೆ ತದನಂತರದ 
ಪರೀಕ್ಷೆಯಲ್ಲಿ ಊಹೆಯ ನಿಖರತೆ ಮತ್ತು ವಿಶ್ವಾಸವು ಗಮನಾರ್ಹವಾಗಿ 


ಸುಧಾರಿಸಿದೆ ಎಂದು ಫಲಿತಾಂಶಗಳು ಬಹಿರಂಗಪಡಿಸಿದವು. ಟೆ-ಪರೀಕ್ಲೆಯ 
ಫಲಿತಾಂಶಗಳು ಈ ಕೆಳಗಿನಂತಿವೆ: 


ಟಿ-ಪರೀಕ್ಷೆಯ ಫಲಿತಾಂಶಗಳು, ಬಾಗಸ್ಮರುಗಳು ತದನಂತರದ ಪರೀಕ್ಲೆಯಲ್ಲಿ 
ಗಣನೀಯವಾಗಿ ಉತ್ತಮವಾಗಿ ಸಾಧನೆಗೈದಿದ್ದಾರೆ ಎಂದು 
ಬಹಿರಂಗಪಡಿಸಿದವು. ಪ್ರಾಮುಖ್ಯತೆಯ ೦.೦೧ ಮಟ್ಟದಲ್ಲಿ ಪೂರ್ಮ್ವ- 
ಪರೀತ್ಲೆಗಿಂತ (M=75.46, SD=18.05) ತದನಂತರದ ಪರೀಕ್ಷೆಯಲ್ಲಿ (M=79.51, 
SD=15.82)., t=3.67, p=005 ಊಹೆಯ ವಿಖರತೆಯು ಗಮನಾರ್ಹವಾಗಿ 
ಸುಧಾರಿಸಿತ್ತು. ಪ್ರಾಮುಖ್ಯತೆಯ ೦.೦೧ ಮಟ್ಟಿದಲ್ಲಿ ಮತ್ತೆ ಬಾಗಸ್ಮ್ಥರುಗಳು 
ಸಂದರ್ಭದಿಂದ ಅರ್ಥವನ್ನು ಊಹಿಸುವಲ್ಲಿ ತಮ್ಮ ವಿಶ್ವಾಸವನ್ನು ಪೂರ್ಪ್ವ- 
ಪರೀತ್ಲೆಗಿಂತ (M=76.27, SD=10.08) ತದನಂತರದ ಪರೀಕ್ಷೆಯಲ್ಲಿ (M=89.44, 
SD=7.76) t=10.75. p=.000 ಗಮನಾರ್ಹವಾಗಿ ಸುಧಾರಿಸಿದ್ದರು. ಆದರಿಂದ, 
ವಾಕ್ಯ-ಮಟ್ಟಿದ ಔಪಚಾರಿಕ ರೂಪುರೇಷೆಯ ಬಗ್ಗೆ ಭಾಗಸ್ಮ್ಥರುಗಳಲ್ಲಿ 
ಅರಿವನ್ನು ಹೆಚ್ಚಿಸುವುದರಿಂದ ಪರಿಚಿತವಲ್ಲದ ಪದಗಳ ಅರ್ಥವನ್ನು 
ಸಂದರ್ಬ್ಲೋಚಿತವಾಗಿ ಊಹಿಸುವ ಸಾಮರ್ಥ್ಯ ಮತ್ತು ಹಾಗೆ ಮಾಡುವಲ್ಲಿ 
ಅವರ ಆತ್ಮವಿಶ್ಪಾಸವನ್ನು ಸುಧಾರಿಸುತ್ತದೆ ಎಂದು ಇದು ದೃಢಪಡಿಸುತ್ತದೆ. 

ನಾಲ್ಕು ಅಂಶಗಳಿಗೆ ಸಂಬಂಧಿಸಿದ ಪೂರ್ಪ ಮತ್ತು ತದನಂತರದ ಪರೀಕ್ಸ್‌ಗಳ 
ಅಂಕಗಳನ್ನು ಸೂಕ್ಷ ಕಮವಾಗಿ ವಿಶ್ಲೇಷಿಸಿದಾಗ ಪೂರ್ವ-ಪರೀಕ್ಲೆಯಲ್ಲಿ (೯೦.೧) 
ಮತ್ತು ತದನಂತರದ ಪರೀಕ್ಷೆಯಲ್ಲಿ (0೦.೭ ಆ ನಾಲ್ಕು ಅಂಶಗಳ ಸರಾಸರಿ 
ಅಂಕ ಸಮನಾಗಿರುವುದು ಕಂಡುಬಂದಿದೆ. ಪೂರ್ವ-ಪರೀಕ್ಲೆಯಲ್ಲಿಯೇ 
ಊಹೆಯ ನಿಖರತೆಯು ೯೦ಕ್ಕಿಂತ ಹೆಚ್ಚಿರುವುದರಿಂದ, ಸುಧಾರಣೆಗೆ ಹೆಚ್ಚಿನ 
ಅವಕಾಶವಿರಲಿಲ್ಲ. ಆದಾಗ್ಯೂ, ಉಳಿದ ಪದಗಳನ್ನು ಗಮನಿಸಿದಾಗ ಪೂರ್ಪ್ವ- 
ಪರೀತ್ಲೆಗಿಂತ (೬೫.೬೬) ತದನಂತರದ ಪರೀಕ್ಷೆಯಲ್ಲಿ (೭೨.೦೫) ಗಮನಾರ್ಹ 


ಸುಧಾರಣೆ ಕಂಡುಬಂದಿತ್ತು. ಈ ಪದಗಳು ಪೂರ್ವ-ಪರೀಕ್ಲೆಯಲ್ಲಿ 


ಬಾಗಸ್ಮರುಗಳನ್ನು ಗೊಂದಲಕ್ಕೀಡುಮಾಡಿದ್ದರಿಂದ ಅವರು ನಂತರದ 
ಪರೀಕ್ಷೆಯಲ್ಲಿ ಊಹೆಯ ನಿಖರತೆಯನ್ನು ಸುಧಾರಿಸಲು ಅವಕಾಶವನ್ನು 
ಹೊಂದಿದ್ದರು. ಪರಿಚಿತವಿಲದ ಪದಗಳ ಅರ್ಥವನ್ನು ಊಹಿಸಲು 
ಬಾಗಸ್ಮರುಗಳು ಬಿಜವಾಗಿಯೂ ಹೆಣಗಾಡುತ್ತಿರುವಾಗ ಅವರಿಗೆ ಹಸಕ್ಷೇಪವು 


ಉಪಯುಕವಾಗಿದೆ ಎಂದು ಇದು ಸೂಚಿಸುತ್ತದೆ. 
ಕೋಷ್ಠಕ ೧ 


ಊಹೆಯ ನಿಖರತೆ ಮತ್ತು ವಿಶ್ವಾಸವನ್ನು ತೋರಿಸುವ ಜೋಡಿ ಮಾದರಿ 


ಚಲಕ 
(Variable) 


ಪರೀಕ್ಷೆ 
(Test) 


ಮಧ್ಯಮ 
(Mean) 


ಪ್ರಮಾಣಿತ 
ವಿಚಲನ 
(SD) 


ಟಿ 0.01 


(T) 


ಮಟ್ಟದಲ್ಲಿನ 
ಪ್ರಾಮುಖ್ಯತೆ 


(Sig.) 


ನಿಖರತೆ 


ಪೂರ್ವ 
ಪರೀಕ್ಷ 


75.46 


18.05 


ನಂತರದ 
ಪರೀಕ್ಷ 


Fis Sol 


15.82 


3.67 


0.005* 


ವಿಶಾಸ 


ಪೂರ್ವ 
ಪರೀಕ್ಷ 


70,27 


10.08 


ನಂತರದ 
ಪರೀಕ್ಷೆ 


89.44 


7.76 


10.75 


0.000* 


ಟಿ-ಪರೀತ್ಲೆ* *.01 ಮಟ್ಟಿದಲ್ಲಿನ ಪ್ರಾಮುಖ್ಯತೆ 


ಪರಿಮಾಣಾತ್ಮಕ ವಿಶ್ಲೇಷಣೆಯಿಂದ ಲಭಿಸಿದ ಮೇಲಿನ ಫಲಿತಾಂಶಗಳ 
ಬಾಗಸ್ಮರುಗಳ ತಾರ್ಕಿಕತೆಯ ಮೇಲೆ ಹಸಕ್ಲ್ನೇಪದ 


ಜೊತೆಗೆ, 


ಪರಿಣಾಮವನ್ನು ಪರೀಕ್ಷಿಸಲು ಗುಣಾತ್ಮಕ ವಿಶ್ಲೇಷಣೆಯನ್ನು ಸಹ 
ನಡೆಸಲಾಯಿತು. ತದನಂತರದ ಪರೀಕ್ಷೆಯಲ್ಲಿ ಬಾಗಸ್ಮರುಗಳು ಉತ್ತಮ 
ತಾರ್ಕಿಕತೆಯನ್ನು ಪ್ರದರ್ಶಿಸಿರುವುದು ಕಂಡುಬಂದಿದೆ. ಉದಾಹರಣೆಗೆ 
ತದನಂತರದ ಪರೀಕ್ಷೆಯಲ್ಲಿ Ss “eaneshess’ ಪದದ ಅರ್ಥವು “ಗಟ 
ಪದಕ್ಕೆ ವಿರುದ್ಧವಾಗಿರಬೇಕು; ಏಕೆಂದರೆ ವಾಕ್ಯವು ವ್ಯತಿರಿಕತೆಯನ್ನು 
ವ್ಯಕಪಡಿಸುವ "whೀೀ’ ನೊಂದಿಗೆ ಸಂಬಂಧಿಸಿದೆ ಎಂದು ತರ್ಕಿಸಿದ್ದಾರೆ. 
ಆದರೆ ಪೂರ್ಪ್ವ-ಪರೀಕ್ಲೆಯಲ್ಲಿ ಅವರು ಯಾವುದೇ ತಾರ್ಕಿಕತೆಯನ್ನು 
ನೀಡಿರಲಿಲ್ಲ. ಇನ್ನೊಬ್ಬ ಭಾಗಾರ್ಥಿಯಾದ $8 ತದನಂತರದ 
ಪರೀಕ್ಷೆಯಲ್ಲಿ “dius” ಪದದ ಅರ್ಥವನ್ನು ಊಹಿಸಿದ್ದಕ್ಕೆ ಉತ್ತಮ 
ವಿವರಣೆಯನ್ನು ನೀಡಿದ್ದರು. ಅದೇನೆಂದರೆ, “similarly ಐಎಂಬ ಪದವು 
ಎರಡೂ ಪದಗಳಲ್ಲಿ ಸಾಮಾನ್ಯ ಗುಣವನ್ನು ಸೂಚಿಸುತ್ತದೆ. ಆದ್ದರಿಂದ 
“ೇedious’ ಮತ್ತು “ರಂಗ ಎಂಬ ಎರಡೂ ಪದಗಳೂ ಒಂದೇ ಆಗಿವೆ ಮತ್ತು 
ಅದಕ್ಕಾಗಿ ಬಳಸಲಾಗಿದೆ” . ಆದರೆ. ಪೂರ್ವ-ಪರೀಕ್ಷೆಯಲ್ಲಿ, “boring 
ಪದವು ಇಲ್ಲಿ ಸೂಕವಾಗಿದೆ” ಎಂದಷ್ಟೆ ಅವರು ಸರಳವಾಗಿ 
ಘೋಷಿಸಿದ್ದರು. ಉಲ್ಲೇಖಿಸಿದ ಎರಡೂ ಉದಾಹರಣೆಗಳಲ್ಲಿ, 
ಭಾಗಾರ್ಥಿಗಳು ತದನಂತರದ ಪರೀಕ್ಷೆಯಲ್ಲಿ ಮಾಡಲಾದ ಊಹೆಯ 
ಹಿಂದಿನ ತಾರ್ಕಿಕತೆಯನ್ನು ವಿವರಿಸಲು ಹಸ್ತಕ್ಷೇಪದ ಸಮಯದಲ್ಲಿ 
ಕಲಿಸಿದ ಸಂಕಥನ ಗುರುತುಗಳ ರೂಪುರೇಷೆಯನ್ನು ಬಳಸಿದ್ದಾರೆ. 
ಹೀಗಾಗಿ, ಈ ಅಧ್ಯಯನವು ವಾಕ್ಯ-ಮಟ್ಟಿದ ಸಂಕಥನ ಗುರುತುಗಳ 
ಬಗೆಗಿನ ಸ್ಪಷ್ಟವಾದ ಬೋಧನೆಯು ದ್ವಿತೀಯ ಬಾಷಾ ವಿದ್ಯಾರ್ಥಿಗಳಿಗೆ 
ಸಂದರ್ಬೋಚಿತವಾಗಿ ಪರಿಚಿತವಿಲದ ಪದಗಳ ಅರ್ಥವನ್ನು 
ಊಹಿಸುವ ಸಾಮರ್ಥ್ಯವನ್ನು ಒದಗಿಸುತ್ತದೆ ಮತ್ತು ಹಾಗೆ ಮಾಡುವಲ್ಲಿ 
ಅವರ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ ಎಂಬುದನ್ನು ಪ್ರದರ್ಶಿಸಿದೆ. 


ಬೋಧನೆಯ ಪರಿಣಾಮಗಳು 


ಈ ಅಧ್ಯಯನದಿಂದ ಈ ಕೆಳಗಿನ ಪರಿಣಾಮಗಳನ್ನು ಗಹಿಸಬಹುದು. 


ವಿದ್ಯಾರ್ಥಿಗಳು ಓದುವ ಪಠ್ಯಗಳಲ್ಲಿ ಸಂದರ್ಬೋಚಿತವಾಗಿ 
ಅರ್ಥವನ್ನು ಊಹಿಸಲು ಸುಳಿವುಗಳು ದೊರೆಯುತ್ತವೆಯಾದರೂ, 
ಪರಿಚಿತಬಿಲ್ಲದ ಪದಗಳ ಅರ್ಥವನ್ನು ಊಹಿಸಲು ಈ ಸುಳಿವುಗಳನ್ನು 
ಹೇಗೆ ಬಳಸಬಹುದು ಎಂಬುದನ್ನು ಸ್ಪಷ್ಟವಾಗಿ ಶಿಕ್ಷಕರೇ ಕಲಿಸಬೇಕು. 
ಆದ್ದರಿಂದ, ಅರ್ಥವನ್ನು ಊಹಿಸಲು ಸಂದರ್ಬೋಚಿತ ಸುಳಿವುಗಳನ್ನು 
ಹೇಗೆ ಬಳಸಬಹುದು ಎಂಬುದನ್ನು ವಿದ್ಯಾರ್ಥಿಗಳೇ ಪ್ರಯತ್ನಿಸಲಿ 
ಎಂದು ಬಿಟ್ಟುಬಿಡುವ ಬದಲು ಶಿಕ್ಷಕರು ಸ್ಪಷ್ಟವಾಗಿ 
ಹೇಳಬೇಕಾಗಬಹುದು. 


ಈ ಅಧ್ಯಯನವು ಸಂದರ್ಭೋಚಿತ ಸುಳಿವುಗಳನ್ನು 
ಬಳಸಿಕೊಂಡು ಪರಿಚಿತವಿಲ್ಲದ ಪದಗಳ ಅರ್ಥವನ್ನು ಊಹಿಸಲು 
ವಿದ್ಯಾರ್ಥಿಗಳಿಗೆ ಕಲಿಸುವ ಮೂಲಕ ಅವರಲ್ಲಿ ಪರಿಚಿತವಿಲ್ಲದ ಪದಗಳ 
ಶುರಿತು ಸಕಾರಾತ್ಮಕ ಭಾವನೆ ಬೆಳೆಸಬಹುದು ಎಂದು ತೋರಿಸುತದೆ. 


ಪರಿಚಿತವಿಲ್ಲದ ಪದಗಳೊಂದಿಗೆ ವ್ಯವಹರಿಸುವ ಇತರ ಸಂಭಾವ್ಯ 
ವಿಧಾನಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬಹುದು. 
ಉದಾಹರಣೆಗೆ, ಪದಮೂಲದ ವಿಶ್ಲೇಷಣೆ, ದೈನಂದಿನ 
ಅನುಭವದೊಂದಿಗೆ ಪದಗಳನ್ನು ಸಂಬಂಧೀಕರಿಸುವುದು, ಇತ್ಯಾದಿ. 


ಉಪಸಂಹಾರ 


ಉಪಸಂಹಾರಕ್ಕೂ ಮುನ್ನ ಈ ಅಧ್ಯಯನದ ಮಿತಿಗಳನ್ನು 
ಉಲ್ಲೇಖಿಸಬೇಣಕಾಗಿದೆ. ಈ ಅಧ್ಯಯನವು ಮಾದರಿಗಳ ಆಯ್ಯೆಯ 


ವಿಷಯದಲ್ಲಿ ಸೀಮಿತವಾಗಿದೆ. ಪೂರ್ವ ಮತ್ತು ತದನಂತರದ 
ಪರೀಕ್ಷೆಗಳಿಗೆ ಒಂದೇ ಪರೀಕ್ಷಯನ್ನು ಬಳಸಲಾಗಿದೆ. ಪ್ರತಿಯೊಂದು 
ಪರಿಚಿತವಿಲ್ಲದ ಪದವನ್ನು ಕೇವಲ ಸಂದರ್ಭವನ್ನು ವಿಶ್ಲೇಷಿಸುವ 
ಮೂಲಕ ಲಊೂಹಿಸಲಾಗುವುದಿಲ್ಲ ಎಂಬುದನ್ನು ಸಹ ತಿಳಿಸಬೇಕಾಗುತ್ತದೆ. 
ಏಕೆಂದರೆ ಅನೇಕ ಪರಿಚಿತವಿಲ್ಲದ ಪದಗಳು ಸಂದರ್ಭದ ಹೊರಗೆ ಕೂಡ 
ಸಂಭವಿಸುತವೆ. 

ಆದಾಗ್ಯೂ, ಅಧ್ಯಯನವು ತನ್ನದೇ ಆದ ಮಿತಿಗಳನ್ನು ಹೊಂದಿದ್ದರೂ 
ಸಹ, ಪರಿಚಿತವಿಲ್ಲದ ಪದಗಳೊಂದಿಗೆ ವ್ಯವಹರಿಸುವಾಗ ವಿದ್ಯಾರ್ಥಿಗಳು 
ಸಂದರ್ಭವನ್ನು ಬಳಸುತ್ತಿರಲಿಲ್ಲ ಎಂದು ಅದು ಬಹಿರಂಗಪಡಿಸಿದೆ. 
ವಾಕ್ಯ-ಮಟ್ಟಿದ ಔಪಚಾರಿಕ ರೂಪುರೇಷೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ 
ಅರಿವನ್ನು ಹೆಚ್ಚಿಸುವುದರಿಂದ ಅವರಲ್ಲಿ ಪರಿಚಿತವಲ್ಲದ ಪದಗಳ 
ಅರ್ಥವನ್ನು ಸಂದರ್ಭೋಚಿತವಾಗಿ ಊಹಿಸುವ ಸಾಮರ್ಥ್ಯ 
ಬೆಳೆಯುತದೆ; ಅಲ್ಲದೆ ಹಾಗೆ ಮಾಡುವಲ್ಲಿ ಅವರ ಆತ್ಮವಿಶ್ವಾಸವನ್ನು 


ಕೂಡ ಮೂಡಿಸುತದೆ ಎಂಬುದನ್ನು ಈ ಅಧ್ಯಯನವು 
ಸಾಬೀತುಪಡಿಸಿದೆ. 

ಕೃತಜತೆಗಳು 

ಭಾಗಾರ್ಥಿಗಳ ಸಹಕಾರಕ್ಕಾಗಿ ನನ್ನ ಪ್ರಾಮಾಣಿಕ ಕೃತಜ್ಞತೆಗಳು. 
ಪ್ರತಿಕ್ರಿಯೆಗಳನ್ನು ಮೌಲ್ಯಮಾಪನ ಮಾಡಿದ್ದಕ್ಕಾಗಿ ಕಂದರಾಜ ಕೆಎಂಸಿ 
ಅವರಿಗೆ ಮತ್ತು ಹಿಂದಿನ ಕರಡಿನ ಕುರಿತು ಅವರ ಅಬಿಪ್ರಾಯಗಳಿಗಾಗಿ 


ಡಾ. ಅಪ್ಪಾಸ್ವಾಮಿ ಅವರಿಗೆ ಧನ್ಯವಾದಗಳು. 


ಪರಾಮರ್ಶನೆ 


ಕ್ಯಾರೆಲ್‌, ಪಿ. ಎಲ್‌. (985). Facilitating ESL reading by teaching text 
structure, TXSOL Quarterly, 19 (4), 727-752. 


ಕ್ಯಾರೆಲ್‌, ಪಿ. ಎಲ್‌. ಮತ್ತು ಐಸ್ಪರ್‌ಹೋಲ್ತ್‌, ಜಿ.ಸಿ. (1983) Schema theory 
and ESL reading pedagogy. TXSOL Quarterly, 17(4), 553-573. 
OF, X. (1988). Effects of contextual cues on inferring and remembering 


meanings of new words. Applied Linguistics, 9 (4), 402-413. 


ಮ್ಯಾಧಿಯೋಡಾಕಿಸ್‌, ಎನ್‌. (2009). The fizzy areas of accuracy and 
confidence while guessing hE “Mosyncratic vocabulary of Nikos 
Kazantzakis’ In Proceedings from the 9th International 
Conference on Greek Linguistics (ICGL9). Chicago, IL: Ohio State University. 


ಮೇಯರ್‌, ಬಿ.ಜೆ. ಮತ್ತು ಪ್ರೀಡೆಲ್‌, ಆರ್‌. ಓ. (1984). Effects of discourse type 


on recall. American EducationalResearch Journal, 21(1), 121-143. 


ನಟ್ಟ್ಕಾಲ್‌, ಸಿ. (1996). Teaching reading skills in a foreign language. London: 
Heinemann Educational. 


ಲಕ್ಮಣರಾವ್‌ ಪಿನ್ನಿಂಟಿ ಅವರು ಹೈದರಾಬಾದ್‌ ವಿಶ್ವವಿದ್ಯಾಲಯದಲ್ಲಿ 
ಪಿಎಚ್‌ಡಿ (ಇಎಲ್‌ಟೆ) ವಿದ್ಯಾರ್ಥಿಯಾಗಿದ್ದಾರೆ. ಅವರು ಇಂಗಿಷ್‌ ಬಾಷೆ 
ಮತ್ತು ಸಾಹಿತ್ಯದಲ್ಲಿ ಎಂ.ಎ ಪದವಿಯನ್ನೂ ಮತ್ತು ಪ್ರಾಥಮಿಕ 
ಶಿಕ್ಷಣದಲ್ಲಿ ಎಂಎಡ್‌ ಪದವಿಯನ್ನೂ ಪಡೆದಿದ್ದಾರೆ. ಓದುವ 
ಕಾರ್ಯತಂತ್ರಗಳು ಮತ್ತು ಬಾಷಾ ಕಲಿಕೆಯ ಸಮಾಜೋ-ಸಾಂಸ್ಕೃತಿಕ 
ಸಿದ್ಧಾಂತಗಳು ಅವರ ಸಂಶೋಧನಾ ಆಸಕ್ತಿಯ ಕ್ಷೇತ್ರಗಳಾಗಿವೆ. ಅವರನ್ನು 
ಸಂಪಕಿಣಸಲು lakshman_ma007 @ yahoo.co.in ಗೆ ಬರೆಯಿರಿ. 


ಚಿ೦ತನಾತಕ ಪ್ರಶ್ನೆಗಳು: 
೧ ವಿಷಯ ರೂಪುರೇಷೆ ಮತ್ತು ಔಪಚಾರಿಕ ರೂಪುರೇಷೆಯ ನಡುವಿನ 
ವ್ಯತ್ಯಾಗಳೇಮ 
೨. ವಿದ್ಯಾರ್ಥಿಗಳ ಔಪಚಾರಿಕ ರೂಪುರೇಷೆಯನ್ನು ತರಗತಿಯಲ್ಲಿ 
ಪ್ರಾಯೋಗಿಕವಾಗಿ ವರ್ಧಿಸಬಹುದು. ಆದರೆ ವಿಷಯ ರೂಪುರೇಷೆಯನ್ನು ಅಲ್ಲ. 


ಏಕೊ ವಿಶ್ಲೇಷಿಸಿ. 


2. “The company was folded and therefore all two thousand of its employees were out 


of work”. ಇಲ್ಲಿ ದಪ್ಪಕ್ಷರದಲ್ಲಿರುವ ಪದದ ಅರ್ಥವೇನೆಂದು ಸಂದರ್ಭೋಚಿತವಾಗಿ 
ಊಹಿಸಿರಿ. ಹಾಗೂ ನಿಮ್ಮ ಊಹೆಯ ಕಾರಣವನ್ನು ಚರ್ಚಿಸಿ. 


ಅನುವಾದ: ನಿವೇದಿತಾ. ಬಿ /ಪರಿಶೀಲನೆ: ಎಸ್‌.ವಿ. ಮಂಜುನಾಥ್‌ 


ಮೂಲ: Language and Language Teaching | Volume 4 Number 2 Issue 8 July 2015 


